ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ದೇವಸ್ಥಾನದ ಒತ್ತುವರಿ ಬಗ್ಗೆ 


ಶ್ರೀಕೆ.ಟಿ. ಶ್ರೀಕಂಠೇಗೌಡ(ಪದವೀಧರರ ಕ್ಲೇತ್ರ):- 


294 (292) ಮಾನ್ಯ ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ಹಾಸನ ಜಿಲ್ಲೆ ಆಲೂರು ತಾಲ್ಲೂಕು ಆಲೂರು ಗ್ರಾಮದ ಸರ್ವೆ ನಂ 141 ರಿ.ಸ.ನಂ 141/4ರಲ್ಲಿ ಶ್ರೀ 
ತಿರುಮಲ ರಂಗನಾಥ ಸ್ವಾಮಿಯವರ ದೇವಸ್ಥಾನಕ್ಕೆ ಸೇರಿದ ಜಾಗವನ್ನು ಒತ್ತುವರಿ 
ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಒತ್ತುವರಿ ಆಗಿರುವ ಜಾಗ ಎಷ್ಟು ; ಒತ್ತುವರಿದಾರರು ಯಾರು; 


(a 


(ಇ) ಒತ್ತುವರಿ ಆಗಿರುವ ಜಾಗವನ್ನು ಸರ್ವೆ ಮಾಡಿ. ಅಳತೆ ಮಾಡಿ ಕಲ್ಲುಕಂಬಗಳನ್ನು ನೆಟ್ಟೆದ್ದು ಯಾವಾ; 


(ಈ) ಅಳತೆ ಮಾಡಿ ಕಲ್ಲುಕ೦ಬಗಳನ್ನು ನೆಟ್ಟೆದ್ದರೂ ಈವರೆಗೆ ಒತ್ತುವರಿ ಪ್ರದೇಶವನ್ನು ತೆರವುಗೊಳಿಸಿ 
ದೇವಸ್ಥಾನಕ್ಕೆ ಹಸ್ಹಾಂತರಿಸದೇ ಇರಲು ಕಾರಣಗಳೇನು; ಸದರಿ ಒತ್ತುವರಿ ಪ್ರದೇಶವನ್ನು ತೆರವುಗೊಳಿಸಿ 
ದೇವಸ್ಥಾನಕ್ಕೆ ಎಷ್ಟು ದಿನಗಳಲ್ಲಿ ಹಸ್ತಾಂತರಿಸಲಾಗುವುದು? 


